| 


ದೇವರ ೂಂಡಾರೆಡ್ಡಿ 


ದೊಡ್ಡ ಬೇಗೂರಿನ ನಾಗತ್ತರನ ಶಾಸನ 


ಈ ಶಾಸನವು ಬೆಂಗಳೂರು ದಕ್ಷಿಣ ತಾಲೂಕಿನಲ್ಲಿ 
ಹೋಬಳಿ ಕೇಂದ್ರವಾಗಿರುವ ದೊಡ್ಡ ಬೇಗೂರಿನ ನಾಗೇ 
ಶ್ವರ ದೇವಾಲಯದಲ್ಲಿದೆ. ಇತ್ತೀಚೆಗೆ ದೇವಾಲಯಕ್ಕೆ 
ಸುತ್ತುಗೋಡೆ ಹಾಕಿಸಲು ತಳಪಾಯ ತೋಡುತ್ತಿದ್ದಾಗ 


ಹಳೆಯ ತಳಪಾಯದ ಅವಶೇಷಗಳಲ್ಲಿ ಸೇರಿಹೋಗಿತ್ತು. 


ದೇವಾಲಯದ ಅರ್ಚಕರು ಶಾಸನವನ್ನು ಅಲ್ಲಿಂದ ತೆಗೆಸಿ 
ಸುರಕ್ಷಿತವಾಗಿ ಒಂದೆಡೆ ಇರಿಸಿ ವಿಷಯವನ್ನು ತಿಳಿಸಿದರು. 


ಶಾಸನವು. ೦.೯೧ ಸೆಂ,.ಮೂ, ಉದ್ದ ಹಾಗೂ 
೦.೯೮ ಸೆಂ,ಮೂ. ಅಗಲವಿದ್ದು, ೧೪ ಸಾಲುಗಳನ್ನು 
ನವನ್ನು ಹಿಂದೆ ಸುತ್ತುಗೋಡೆಗೆ ಬಳ 


ಹೊಂದಿದೆ. ಶಾಸ ್ರ್ವ 
ಸಿದ್ದುದರಿಂದ ಶಾಸನದ ಆಂಚುಗಳನ್ನು ಒಡೆದಿರುತ್ತಾರೆ. 


ಹೀಗಾಗಿ ಅಂಚಿನಲ್ಲಿದ್ದ ಕೆಲವು ಅಕ್ಷರಗಳು ಒಡೆದಿದ್ಕು 
ಪೂರ್ಣವಾಗಿ ಸಿಗುವುದಿಲ್ಲ. 


ಶಾಸನದ ಲಪಿ ಈಗಾಗಲೇ ಬೆಂಗಳೂರು ವಸ್ತು 
ಸಂಗ್ರಹಾಲಯದಲ್ಲಿದ್ದು, ಪ್ರಸಿದ್ಧವಾಗಿರುವ ಅದೇ 
ಊರಿನ ನೀತಿಮಾರ್ಗನ ಶಾಸನದ ಲಿಪಿಗಳನ್ನು ಹೋಲು 
ತ್ತದೆ. ಮತ್ತು ಅದೇ ಶಾಸನದಲ್ಲಿ ಉಕ್ತನಾಗಿರುವ 


ನಾಗತ್ತರನನ್ನು ಹೆಸರಿಸುತ್ತದೆ. ಈ ಶಾಸನದಲ್ಲಿ ಕಾಲದ 


ಉಲ್ಲೇಖವಿಐ. , 
ತೆ 


೧ಾ 


ಶಾಸನದಲ್ಲಿ. ಉಕ್ತನಾಗಿರುವ ನಾಗತ್ತರನು 
ಆನೇಕಲ್‌ ತಾಲೂಕಿನ ಮತ್ತು ಬೆಂಗಳೂರು ದಕ್ಷಿಣ 
ತಾಲೂಕಿನ ಅನೇಕ ಶಾಸನಗಳಲ್ಲಿ ಉಕ್ತನಾಗಿದ್ದಾನಾದರೂ 
ಯಾವುದರಲ್ಲಿಯೂ ಕಾಲದ ಉಲ್ಲೇಖವಿಲ್ಲ. ಬೇಗೂರಿ 


ಎದದ ಕುರೆ. ಜಾದು ಹ ಜಾಲ ನ್‌ 
ನಲ್ಲಿ ದೊರೆಯುವ ನಾಲ್ಕು ಶಾಸನಗಳಲ್ಲಿ ಇವನ ಹೆಸರು 


೧೫೮ 


ಉಕ್ತವಾಗುತ್ತದೆ.. ಈ ಶಾಸನಗಳ ಕಾಲವನ್ನು ಶ್ರೀ 


ಬಿ.ಎಲ್‌. ರೈಸ್‌ ಅವರು ಸು, ೮೯೦ ಎಂದು ನಿಗದಿ 
ಗೊಳಿಸಿರುತ್ತಾರೆ. 


ಬೆಂಗಳೂರು ವಸ್ತುಸಂಗ್ರಹಾಲಯದ ಶಾಸನದಲ್ಲಿ 
ನಾಗತ್ತರನು ಸತ್ತ ಉಲ್ಲೇಖ ಬಂದಿರುವುದರಿಂದ ಇದು 
ಅವನ ಕೊನೆಯ ಶಾಸನವೆಂದು ಪರಿಗಣಿಸಿ ಇದರ ಕಾಲ 
ವನ್ನು ಕ್ರಿ.ಶ, ಸು ೯೦೦ ಎಂದು ಪರಿಗಣಿಸಿದರೆ, ಈಗ. 
ದೊರೆತಿರುವ ಶಾಸನವು ನಾಗತ್ತರನು. ಬೀರವರ್ಮನನ್ನು 
ಸಾಧಿಸಿದ ನಂತರ ದೇವಾಲಯವನ್ನು ಕಟ್ಟಿಸಿದ ಉಲ್ಲೇಖ 
ಬರುವುದರಿಂದ, ಅವನು ಬದುಕಿದಾಗಿನ ಅವಧಿಯ ಶಾಸನ 
ವಾದುದರಿಂದ ಇದರ ಕಾಲವನ್ನು ಕ್ರಿ.ಶ. ಸು ೮೯೦ 


ಎ ಸ ಎಡಿ ಜಂ ದಲ್ಲೂ ತಾರ್‌ ವಾ್‌ 
ಎಂದು ನಿಗದಿಗೊಳಿಸುವುದು ಸೂಕ್ತವೆಂದು ಕಾಣುತೃದೆ 


ಪ್ರಸ್ತುತ ಶಾಸನದಲ್ಲಿ ನಾಗತ್ತರನನ್ನು ವೃಷಭ: 
ಕಾಮಿನೀಕಾಮಂ, 
ಸತ್ಯರಾಧೇಯಂ, ಸಾಮಂತಸುಂದರಂ, ಲೀಲಾಪುರಂದರಂ,. 
ಘಟೇಯಂ `ಮುಂತಾದ ವಿಶೇಷಣಗಳಿಂದ ಹೊಗಳಿದೆ. 
ಈ ಶಾಸನವಲ್ಲದೆ ಅಗರದ ಸಶ್ಯವಾಕ್ಯ ಪೆರ್ಮಾಡಿ 
ಕಾಲದ ಶಾಸನದಲ್ಲಿ ಇವನ ಆಳು ಇರುಗನೆಂಬುವವನು 
ಕೆರೆಯನ್ನು ಕಟ್ಟಿಸಿ ಎರಡು ತೂಬುಗಳನ್ನು ಇಟ್ಟಂತೆ: 
ಹೇಳಿದ್ದು, ಇವನನ್ನು ಆ ಶಾಸನದಲ್ಲಿ “ಕಲಿಯುಗದ 
ಅಣುವ'ನೆಂದು ಕರೆದಿದೆ. ಇವನ ಶಾಸನಗಳಿಂದ ತಿಳಿದು: 
ಬರುವ ಕೆಲವು ಮಾಹಿತಿಗಳನ್ನು ಇಲ್ಲಿ ನೀಡುವುದು 
ಮುಖ್ಯ. ಸತ್ಯವಾಕ್ಯ ಪೆರ್ಮಾಡಿಯ ಕಾಲದಿಂದಲೂ 
(೮೬೮-೯೦೫ 


ಇತಿಹಾಸ ದರ್ಶನ 


ಇದೇ ನಾಡಿನ ಅಧಿಕಾರಿಯಾಗಿದ್ದ ಈತನಿಗೆ ತೊಣ್ಣ ಬ್ಬೆ ಬೀರವರ್ಮ, ಈತ ಯಾರೆಂದು ತಿಳಿದು . 
ಎಂಬ ಮಗಳೂ, ಬುಟ್ಟಣ ಸೆಟ್ಟಿ ಎಂಬ ಮಗನೂ ಬಂದಿಲ್ಲ. ಬೀರವರ್ಮ ಎಂಬ ವ್ಯಕ್ತಿ “ಆ ಕಾಲದ ರಾಜ 
ಪೆಗೂರ ಎಂಬ ಮನೆಮಗನೂ ಇರುತ್ತಾನೆ. ಬುಟ್ಟಣ ಮನೆತನದ ಶಾಸನಗಳಲ್ಲಿ ಕಾಣಸಿಗುವುದಿಲ್ಲ. ಆದರೆ 
ಸೆಟ್ಟಿಯು ಬೆಂಗಳೂರ ಕೋಟಿ ಕಾಳಗದಲ್ಲಿ ಸತ್ತ, ಇದೇ ಊರಿನಿಂದ ತಂದು ಈಗ ಬೆಂಗಳೂರು ಮ್ಯೂಸಿ 
ಪೆಗೂರ ಸಹ ಯಾವುದೋ ತುರುಗೊಳಲ್ಲಿ ಸಾಯುತ್ತಾನೆ. ಯಂನಲ್ಲಿ ಇಟ್ಟಿರುವ ವೀರಗಲ್ಲಿನಲ್ಲಿ ಬೀರಮಹೇಂದ್ರ 
ನಾಗತ್ತರ ತುಂಬೆಪಾಡಿ ಯುದ್ಧ ದಲ್ಲಿ ಸಾಯುತ್ತಾನೆ, ಎಂಬ ವ್ಯಕ್ತಿ ಕ್ತಿಯು ಉಲ್ಲೆ ೇಖವಾಗಿದ್ದಾನೆ. ಬಹುಶಃ ಪ್ರಸ್ತು ಶ್ರ 
ಬಹುಶಃ ಈತನ ಸಾವಿನ ನಂತರ ಇವನ ಮಗಳು ಶಾಸನದಲ್ಲಿನ ಬೀರವರ್ಮ ಬೀರಮಹೇಂದ್ರ ನೇ ಆಗಿದ್ದಿರ 
ತೊಣ್ಣಬ್ಬೆ ಸನ್ಶಸನ ವಿಧಿಯಿಂದ ಮುಡಿಪಿದಂತೆ ತಿಳಿಯ ಬಹುದು. ಬೇರೆ ಆಧಾರಗಳು ದೊರೆಯುವವರೆಗೆ 
ತ್ತದೆ. ಈಗ ದೊರೆತಿರುವ ಈ ಶಾಸನದಲ್ಲಿ ಇವನನ್ನು ಬೀರವರ್ಮನನ್ನು ಬೀರಮಹೇಂದ್ರನೆಂದು ಭಾವಿಸುವುದು 
ತೊಪರ್ಟಾಣನಾನತ ಬಾಣ ವಂಶಸ್ಥರು ಅಲ್ಲಲ್ಲಿ ಸೂ ಇ ೦ದು ತೋರುತ್ತದೆ. 
ಗಂಗರ ಅಧಿಕಾರಿಗಳಾಗಿದ್ದರೆಂದು ಇತರೆ ಶಾಸನಗಳಿಂದ ಶಾಸನದ ವಿಷಯದಂತೆ ನಾಗತ್ತರನು ವೀರವರ್ಮ 
ತಿಳಿಯುತ್ತದೆ. ವರ್ತೂರಿನ ಮತ್ತು ಚೆಲ್ಲಂಪಟ್ಟ,.,, ಶಾಸನ ನನ್ನು ಸಾಧಿಸಿ ೬೩. 9 ಹಾ ನಲ್ಲಿ ಸೋಮ 
ಗಳಲ್ಲಿ ಮಹಾಬಲಿವಂಶದ ನಿಜಪನ ಮಗ ಅಣ್ಣಿಗನ ನಾಥ ದೇವಾಲಯವನ್ನು ವ ಭಟಾರರಿಗೆ 
ಉಲ್ಲೇಖವಿದೆ... ಬಹುಶಃ ಈ ಸಂಗತ್ತ ನಡಸ ಬಾಣ ಎಲ್ಲಾ ಕಾಲಕ್ಕೆ ಕೆಲವು ಜ ಇನಗಳನ್ನು ಬಿಡುತ್ತಾ ನೆಂದಿದೆ, 
ವಂಶದವನಾಗಿದ್ದು ಗಂಗರ ಅಧೀನದಲ್ಲಿ ಸೇವೆ ಸಲ್ಲಿಸುತ್ತಿ “ಬಲ್ಲವರಸರಟ್ಟಲ್‌' ಎಂಬ ಪದ ಬಂದಿರುವುದರಿಂದ 
ದ್ವಿರಬಹುದು. ಇಮ್ಮಡಿ ರಾಚಮಲ್ಲನ ಕಾಲದಲ್ಲಿಯೂ ಗಂಗ ರಾಷ್ಟ್ರ 
ಕೂಟರ ಯುದ್ಧ ಮುಂದುವರಿದಿರಬಹುದೇ ಎಂಬ 
ಈ ಶಾಸನದಲ್ಲಿ ಉಕ್ತವಾಗಿರುವ ಇನೆ ಟ್ನೂಂದು ಹೆಸರು ಸಂದೇಹ ಮೂಡುತ್ತದೆ. 
ಶಾಸನ ಪಾಠ 
1, ಸ್ವಸ್ತಿ ಸಮ,.....,ಧಿಮದ......, 
2... ...ನೆ ರೊಳ್ಗಂಡ ಶ್ರೋಣೀತಪುರವರೇಶ್ವರ ...,ಶ್ವರ 
ತಿ, ..ನಾತ್ಮಹಂ ಹರವೃಷಭಲಾಂಚನಂ ,.., ಶ್ರಿ ತ "ಕೋಪನಂ ಬಲಿ 
4. ಷಣಂ ನನ್ನಿ ಪೆರ್ಬ್ಬಾಣ [0] ಸಮರಪ್ಪವೀಣಂ ಕಾಮಿನೀಕಾಮಂ ಮಹಾ 
5. ಸತ್ಯರಾಧೇಯಂ ಸಾಮನ್ತಸುನ್ಹರಂ ಲೀಳಾಪುರನ್ಹರಂ ಘಟೇಯ [೦7] 
6, ಶ್ರೀಮತ್‌ ನಾಗತ್ತರಂ ಬೀರವರ್ಮನ ಸಾಧಿಸಿ: ಬಲ್ಲವರಸ ರಟ್ಟ.... 
7. ಬೆಂಪೂರೊಳ್‌ ಸೋಮನಾತನ ದೇಗುಲಮವ ಮ್ಮಾಡಿಸಿ ದಿವ್ಯಾಸಕ್ತಿ ಭಟ 
8, ಗರ್ಗ್ಗೆಲ್ಲಾ ಕಾಲಕ್ಕಂ ತೆಜಕಿಯಾ ಬಿಟ್ಟು ಕಾಲಂಕಟಲಕ್ಚಿ ಧಾರೆಯನೆರೆದು ಬಿ.... 
9. ..,ಕಣಶಿಟ್ಟಗೆಯೂ ಬಿಟ್ಟು ಕವಿಲೆ ನರೆಯುಮಂ ಕೊಟ್ಟು (ಪ] 
10, (ಬ್ಬ)ತ್ತು ಖಣ್ನುಗ ಮಣ್ಣುಮಂ ಸರ್ವ್ವಭ್ಯನ್ನರ ಸಿದ್ದಿಯಾಗಿರೆ ಕೊಟ್ಟ ನ್‌... 
11, ಸಿಯುಮನಚೌದೊಂ ಹಳ ಚು ಉಟ ಸ್ವದತ್ತಂ "ಪರದತ್ತ ೦ ಪಾಯೋ 
12, ,,..ಎಎಯಪಾತ'ಗಾ ಯೋಗನ]ರಮ್‌ ಬ್ರಹ್ಮಸ್ವನ್ನು ವಿಷಂ ಘೊರಂ ನಾದಿ 
13, ಹನಿ, ಚವಸ್ಸ ಪುತ್ರ ಬ ಟ ಈ ಧನ ನಮಂ[ ೦[ಪೊತ್ವ] ಬಟ್ಟಗಿಕಡು 
14, ದೆ.......ದುಕ್ಕಂ ೦ ಕೇಡ ೦ಗೆಯ್ವೋನುಣ್ಟಾ ತನ್ನೀ ದೇಗುಲಗಳಂ ಪಡಿಸಲಿ 
ಇತಿಹಾಸ ದರ್ಶನ ರ೯೯ 


